ಕರ್ನಾಟಕ ವಿಧಾನ ಪರಿಷತ್ತು 


97 


ಶ್ರೀಮತಿ ಎಸ್‌.ವೀಣಾ ಅಚಯ 
ಜ್‌" 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಉಪ ಮುಖ್ಯ ಮಂತ್ರಿಗಳು 


ಹಾಗೂ ಸಾರಿಗೆ ಸಚಿವರು ' 


ಉತ್ತರಿಸಬೇಕಾದ ದಿನಾಂಕ 07-12-2020 

ಕ್ಷಮ ಪಕ್ನೆ ಉತ್ತರ 

ಸಂಖ್ಯೆ 

ಅ) ಕೊಡಗು ಜಿಲ್ಲೆಯಲ್ಲಿ ಕೋವಿಡ್‌ ಪರಿಹಾರ | ಕೊಡಗು ಜಿಲ್ಲೆಯಲ್ಲಿ ಕೋವಿಡ್‌ ಪರಿಹಾರ 
ಧನ ನೀಡುವಂತೆ ಕೋರಿ ಇದುವರೆಗೂ | ಧನ ನೀಡುವಂತೆ ಕೋರಿ ಒಟ್ಟು 3506 
ಎಷ್ಟು ಜನ ಟ್ಯಾಕ್ಷಿ ಹಾಗೂ ಆಟೋ | ಅರ್ಜಿಗಳು ಸ್ಪೀಕೃತವಾಗಿರುತ್ತವೆ 
ಚಾಲಕರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ? 

ಆ) ಆ ಪೈಕಿ ಎಷ್ಟು ಜನ ಟ್ಯಾಕ್ಷಿ ಹಾಗೂ ಆಟೋ [ಕೊಡಗು ಜಿಲ್ಲೆಯಲ್ಲಿ ಒಟ್ಟು 3194 

ಚಾಲಕರಿಗೆ ಪರಿಹಾರ ಧನ ವಿತರಣೆ | ಅರ್ಜಿಗಳಿಗೆ ಕೋವಿಡ್‌ ಪರಿಹಾರ ಧನವನ್ನು 
ಮಾಡಲಾಗಿದೆ; ವಿತರಣೆ ಮಾಡಲಾಗಿರುತ್ತದೆ. 

ಇ). |ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುವ ID validation failed ತಾಂತ್ರಿಕ | 
ಬಹುತೇಕ ಅರ್ಹ ಫಲಾನುಭವಿಗಳ ಖಾತೆಗೆ | ಸಮಸ್ಸೆಯಿಂದ / ಫಲಾನುಭವಿಗಳ ಬ್ಲಾಂಕ್‌ 
ಇದುವರೆಗೂ ಪರಿಹಾರ ಹಣ Kf o 


ಜಮೆಯಾಗದೇ ಇರಲು ಕಾರಣಗಳೇನು; | 


ಖಾತೆಗಳು in೩ಲt।ve ಆಗಿರುವ ಕಾರಣ / 
ಬ್ಯಾಂಕ್‌ ಖಾತೆಗಳಿಗೆ ಆಧಾರ್‌ ಸಂಖ್ಯೆ 
ಜೋಡಣೆ ಆಗದಿರುವ ಕಾರಣ 
ನಿಯಮಾವಳಿಯಂತೆ ಪರಿಹಾರ ಧನವನ್ನು 


ಕೋರಿ ಅರ್ಜಿ ಸಲ್ಲಿಸಿದವರಿಗೆ ಡಿ.ಬಿ.ಟಿ. 
ಮುಖಾಂತರ ನೇರವಾಗಿ ಜಮೆ ಮಾಡಲು 
ಸಾಧ್ಯವಾಗಿರುವುದಿಲ್ಲ. ಪರಿಹಾರ ಧನ 
ಕೋರಿರುವ ನೋಂದಾಯಿತ ಬಾಕಿ 


ಉಳಿದಿರುವ ಆಟೋರಿಕ್ಷಾ, ಬ್ಯಾಕ್ಸಿ ಚಾಲಕರಿಗೆ 
ಪರಿಹಾರ ಧನ ವಿತರಿಸುವ ಬಗ್ಗೆ ತಾಂತ್ರಿಕ 
ನ್ಯೂನ್ಯತೆಗಳನ್ನು ಸರಿಪಡಿಸಲಾಗಿದ್ದು ಪರಿಹಾರ 
ಧನವನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಎ2 


3 


le 


ಇದುವರೆಗೂ ಜಿಲ್ಲೆಯಲ್ಲಿ ವಿತರಿಸಿರುವ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 3194 
ಪರಿಹಾರ - ಧನದ ಮೊತ್ತವೆಷ್ಟು? ಹಾಗೂ | ಅರ್ಜಿಗಳಿಗೆ ರೂ.5,000/- ಗಳಂತೆ ಒಟ್ಟು 
ವಿತರಿಸಲು ಬಾಕಿ ಇರುವ ಪರಿಹಾರ ಧನದ ರೂ.159,70,000/- ಲಕ್ಷಗಳ ಪರಿಹಾರ 
ಮೊತ್ತವೆಷ್ಟು; ಧನವನ್ನು ವಿತರಿಸಲಾಗಿದೆ. ಬಾಕಿ ಉಳಿದ 
ಅರ್ಜಿಗಳನ್ನು ಪರಿಶೀಲಿಸಿ ಪರಿಹಾರ ಧನ 
ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಉ) |ಯಾವ ಕಾಲಮಿತಿಯೊಳಗೆ ಅರ್ಹ ಆಟೋರಿಕ್ಷಾ / ಟ್ಯಾಕ್ಸಿ ಚಾಲಕರ 
ಫಲಾನುಭವಿಗಳ ಖಾತೆಗೆ ಸದರಿ ಪರಿಹಾರದ | ಪರಿಹಾರ ಧನ ಕೋರಿ ಸಲ್ಲಿಸಿರುವ 
ಹಣವನ್ನು ಜಮೆ ಮಾಡಲಾಗುವುದು? ಅರ್ಜಿಗಳಲ್ಲಿ ತಂತ್ರಾಂಶದಲ್ಲಿ ಬ್ಯಾಂಕ್‌ 

ಖಾತೆಯು ಆಧಾರ್‌ ಸಂಖ್ಯೆಗೆ 
ಜೋಡಣೆಯಾಗದ ಕಾರಣ ಅಥವಾ 
ಜೋಡಣೆಯಾಗಿರುವ ಬ್ಯಾಂಕ್‌ ಖಾತೆಯು 
ಚಾಲ್ತಿಯಲ್ಲಿರದ ಕಾರಣ ಪರಿಹಾರ ಧನ 


ವಿತರಿಸುವ ಸಂಬಂಧ ಹೆಚ್ಚುವರಿ ಬ್ಯಾಂಕ್‌ 


ಖಾತೆಯ ಮಾಹಿತಿಗಳನ್ನು 
ದಿನಾಂಕ:25-11-2020 ರೊಳಗಾಗಿ ಸೇವಾ 
ಸಿಂಧು ವೆಬ್‌ ಪೋರ್ಟ್‌ಲ್‌ನಲ್ಲಿ 


ದಾಖಲಿಸಲು ಬಾಕಿ ಅರ್ಹ ಫಲಾನುಭವಿಗಳ 
ಮೊಬೈಲ್‌ ಸಂಖ್ಯೆಗೆ SMS ಮುಖಾಂತರ 


ಮಾಹಿತಿಯನ್ನು ನೀಡಲಾಗಿರುತ್ತದೆ. 
ಅದಕ್ಕನುಗುಣವಾಗಿ ಸ್ಥೀಕೃತವಾಗಿರುವ 


ಮಾಹಿತಿಯನ್ನು : ಪರಿಶೀಲಿಸಿ ಪರಿಹಾರಧನ 
ವಿತರಿಸುವ ಕ್ರಮ ಚಾಲ್ತಿಯಲ್ಲಿರುತ್ತದೆ. 


ಟಿಡಿ 112 ಟಿಡಿಕ್ಕೂ 2020 


bo 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


